KA/ BG-GPO/2515/\WPP-47/2006-2008 






ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೩ | ಬೆಂಗಳೂರು, ಗುರುವಾರ, ನವೆಂಬರ್‌ ೨೦, ೨೦೦೮ (ಕಾರ್ತೀಕ ೨೯, ಶಕ ವರ್ಷ ೧೯೩೦) | ಸಂಚಿಕೆ ೪೬ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 200 ಎಸ್‌ಐಎಸ್‌ 2008, ಬೆ೦ಗಳೂರು, ದಿನಾಂಕ: 21ನೇ ಅಕ್ಟೋಬರ್‌ 2008 
ಸರ್ಕಾರದ ಸಮಸಂಖ್ಯೆಯ ಅಧಿಸೂಚನೆ ದಿನಾಂಕ:30-8-2008ನ್ನು ಮಾರ್ಪಡಿಸಿ ಶ್ರೀ ಎಸ್‌.ಜಿ. ಹೆಗಡೆ, 
ಐ.ಎ.ಎಸ್‌., ಆಯುಕ್ತರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಬೆ೦ಗಳೂರು ರವರಿಗೆ ದಿನಾಂಕ:25.10.2008 ರಿಂದ 
17.11.2008ರ ವರೆಗೆ (ಉದಿಸೇ) ಒಟ್ಟು 14 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ ಹಾಗೂ ರಜೆಯ ನಂತರ 
ದಿನಾಂಕ:8.11.2008 ಮತ್ತು 9.11.2008ರಂದು ಬರುವ ಸಾರ್ವತ್ರಿಕ ರಜೆಯನ್ನು ಉಪಯೋಗಿಸಿಕೊಳ್ಳಲು ಸಹ ಅನುಮತಿ 
ನೀಡಿದೆ. 
ಶ್ರೀ ಎಸ್‌.ಜಿ ಹೆಗಡೆ ಐ.ಎ.ಎಸ್‌. ರವರ ರಜಾ ಅವಧಿಯಲ್ಲಿ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, 
ಬೆಂಗಳೂರು ಇವರನ್ನು ಆಯುಕ್ತರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು ಈ ಹುದ್ದೆಯ ಅಧಿಕ 
ಪ್ರಭಾರದಲ್ಲಿಡಲಾಗಿದೆ. 
ಶ್ರೀ ಎಸ್‌.ಜಿ. ಹೆಗಡೆ, ಐ.ಎ.ಎಸ್‌ ರವರು ರಜೆಯ ಮೇಲೆ ಹೋಗಿರದಿದ್ದರೆ ಆಯುಕ್ತರು, ಪದವಿ ಪೂರ್ವ ಶಿಕ್ಷಣ 
ಇಲಾಖೆ, ಬೆ೦ಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1307 ಕೆ.ಜಿ. ಅನಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 243 ಎಸ್‌ಐಎಸ್‌ 2008, ಬೆಂಗಳೂರು, ದಿನಾಂಕ: 21ನೇ ಅಕ್ಟೋಬರ್‌ 2008 
ಶ್ರೀ ತಪನ್‌ ಸೇನಾಪತಿ, ಐ.ಎ.ಎಸ್‌., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆ (ಜನಸ್ಪಂದನ), ಬೆಂಗಳೂರು ರವರಿಗೆ ದಿನಾಂಕ:20.10.2008 ರಿಂದ 25.10.2008 ರವರೆವಿಗೆ (ಉದಿಸೇ) 06 
ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 


(೭೩೭) 


೭೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೦೮ ಭಾಗ - ೨ 





ಶ್ರೀ ತಪನ್‌ ಸೇನಾಪತಿ, ಐ.ಎಎಸ್‌. ರವರಿಗೆ ಮೇಲ್ಕಂಡ ರಜೆ ಅವಧಿಯಲ್ಲಿ ಅವರ ಕುಟುಂಬದ ಈ ಕೆಳಕಾಣಿಸಿದ 
ಸದಸ್ಯರೊಂದಿಗೆ ಪ್ರಸಕ್ತ 2008-09ರ ಬ್ಲಾಕ್‌ ಅವಧಿಯಲ್ಲಿ ಅವರ ಸ್ವಗ್ರಾಮವಾದ ಗೌಹಾಟಿಗೆ ಹೋಗಿ-ಬರಲು ಸ್ವಗ್ರಾಮ 
ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 





























ಕ್ರ.ಸಂ ಹೆಸರು ಸಂಬಂಧ ವಯಸು 
1 |ಶ್ರೀ ತಪನ್‌ ಸೇನಾಪತಿ ಸ್ವತಃ 58 ವರ್ಷ 
2 |ಶ್ರೀಮತಿ ಡೋಲಿ ಸೇನಾಪತಿ ಪತ್ನಿ 54 ವರ್ಷ 
3 (ಮಾ. ಕೌಶಿಕ್‌ ಸೇನಾಪತಿ ಮಗ 25 ವರ್ಷ 





ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ 

ಬಿಲ್ಲಿನಲ್ಲಿ ಹೊಂದಾಣಿಕೆ ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1308 ಕೆ.ಜಿ. ಅನಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಎನ್‌ 38 ಸಮನ್ವಯ 2008(3), ಬೆಂಗಳೊರು, ದಿನಾಂಕ: 23ನೇ ಅಕ್ಟೋಬರ್‌ 2008 

ಗುಲ್ಬರ್ಗಾ, ಹುಬ್ಬಳ್ಳಿ ಮತ್ತು ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಗಳ ಮೆಮೊರ್ಯಾಂಡಮ್‌ ಆಫ್‌ 
ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 74 (ಎ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಈಗಾಗಲೇ ಇರುವ ಅಧಿಕಾರಿ ನಿರ್ದೇಶಕರುಗಳ ಜೊತೆಗೆ ಶ್ರೀ ಗೋವಿಂದಪ್ಪ ಎಂ., ವ್ಯವಸ್ಥಾಪಕ ನಿರ್ದೇಶಕರು, 
ಗುಲ್ಬರ್ಗಾ ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಗುಲ್ಬರ್ಗಾ ಇವರನ್ನು (ಶ್ರೀ ಸಿ.ಎಸ್‌. ಗಣೇಶ್‌ ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ) ಗುಲ್ಬರ್ಗಾ, ಹುಬ್ಬಳ್ಳಿ ಮತ್ತು ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಗಳ 
ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ಸದರಿ ಅಧಿಕಾರಿಯವರು ಜೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯಲ್ಲಿ 
ಕರ್ತವ್ಯಕ್ಕೆ ಹಾಜರಾದ ದಿನಾಂಕದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 


ಪಿ.ಆರ್‌. 1310 


ಅಧಿಸೂಚನೆ 
ಸಂಖ್ಯೆ: ಇಎನ್‌ 38 ಸಮನ್ಹಯ 2008(5), ಬೆಂಗಳೊರು, ದಿನಾಂಕ: 23ನೇ ಅಕ್ಟೋಬರ್‌ 2008 
ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು ಇದರ ಮೆಮೊರ್ಯಾಂಡಮ್‌ ಆಫ್‌ 
ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 74 (ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಈಗಾಗಲೇ ಇರುವ ಅಧಿಕಾರಿ ನಿರ್ದೇಶಕರುಗಳ ಜೊತೆಗೆ ಶ್ರೀ ಎ. ಮುನಿಯಲ್ಲಪ್ಪ, ಸರ್ಕಾರದ ಜಂಟಿ 
ಕಾರ್ಯದರ್ಶಿ, ಆರ್ಥಿಕ ಇಲಾಖೆ, ಬೆಂಗಳೂರು ಇವರನ್ನು (ಶ್ರೀ ಕೆ.ಎಲ್‌. ಲೋಕನಾಥ್‌ ಇವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನದಲ್ಲಿ) ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 


ಪಿ.ಆರ್‌. 1311 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೦೮ ೭೩೯ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 453 SAS 2008, Bangalore, Dated: 21° October 2008 

The Secretary to Government. Commerce & Industries Department (Mines, SSI & Textiles), 
Bangalore is placed in additional charge of the post of Commissioner for Cane Development & Director of 
Sugar, Bangalore with immediate effect and until further orders. 

The Secretary to Government, Women & Child Development Department, Bangalore is placed in 
additional charge of the post of Commissioner for Animal Husbandary & Veterinary Services, Bangalore 
with immediate effect and until further orders. 

By order and in the name of the Governor of Karnataka, 
K.G. ANANTHA 
P.R. 1312 Under Secretary to Government, 
Department of Personnel and Administrative Reforms 
(Services-l) 
NOTIFICATION 
No. DPAR 16 SFP 2008, Bangalore, Dated: 23° October 2008 

Sri Prabhasn Chandra Ray, IFS (KN-93), Deputy Conservator of Forests, Koppal Division Koppal 
is transferred with immediate effect and posted until further orders as Director (Planning & 
Implementation), Jalasamvardhane Yojana Sangha, Bangalore in the existing vacancy. 

Sri T. Heeralal, IFS (KN 2002) Deputy Conservator of Forests, Forest Mobile Squad, Sirsi is 
transferred with immediate effect and posted until further orders as Deputy Conservator of Forests, 
Bhadrarathi Division Bhadrarathi vice Sri Srenkateshan IFS transferred. 

Sri Manjunatn R. Chavan, IFS (KN-2002), Deputy Conservator of Forests, Karkala Wild Life 
Division, Karkala, Udupi District is transferred with immediate effect and posted until further orders as 
Deputy Conservator of Forests, Gulbarga Division, Gulbarga vice Smt A. Radhadevi, IFS transferred. 

By Order and in the name of the Governor of Karnataka, 
ASHOK P. ATRE 
P.R. 1313 Under Secretary to Government, 
Department of Personnel and Administrative Reforms 
(Services-4) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 112 ಸೇಇಮು 2008, ಬೆಂಗಳೂರು, ದಿನಾಂಕ: 18ನೇ ಅಕ್ಟೋಬರ್‌ 2008 
ದಿನಾಂಕ:31.12.2007ರಂದು 58 ವರ್ಷಗಳ ವಯೋಮಿತಿ ತಲುಪಿ ನಿವೃತ್ತಿ ಹೊಂದಿದ್ದು, ಶ್ರೀ ಗವಿಗೌಡ, ಮುಖ್ಯ 
ಅಭಿಯಂತರರು ಇವರು ಸರ್ಕಾರದ ಸುತ್ತೋಲೆ ಸಂ:ಆಇ 15 ಎಸ್‌ ಆರ್‌ ಎಸ್‌ 97, ದಿನಾಂಕ:20.9.1997 ರನ್ವಯ ನಿವೃತ್ತಿ 
ದಿನಾಂಕದವರೆಗೆ ಅವರ ಹಕ್ಕಿನಲ್ಲಿರುವ ಗಳಿಕೆ ರಜೆಯನ್ನು 240 ದಿನಗಳ ಗರಿಷ್ಠ ಮಿತಿಗೊಳಪಟ್ಟು ಕರ್ನಾಟಕ ನಾಗರೀಕಾ 
ಸೇವಾ ನಿಯಮಾವಳಿಯ ನಿಯಮ 118-ಎ ()ರಡಿ ಹಾಗೂ ಉಪನಿಯಮ (4)ರ ವ್ಯಾಪ್ತಿಗೊಳಪಟ್ಟು ನಗಧೀಕರಣಗೊಳಿಸಲು 
ಮಂಜೂರಾತಿ ನೀಡಿದೆ ಹಾಗೂ ಸದರಿ ಅಧಿಕಾರಿಯ ಎರುದ್ಧ ಯಾವುದೇ ಇಲಾಖಾ ವಿಚಾರಣೆ/ಶಿಸ್ತು ಕ್ರಮ/ಕ್ರಿಮಿನಲ್‌ 
ಮೊಕದ್ದಮೆ ಹೂಡುವ ಸಂಭವವಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1314 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


೭೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೦೮ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 157 ಸೇಇಮು 2008, ಬೆಂಗಳೂರು, ದಿನಾಂಕ: 22ನೇ ಅಕ್ಟೋಬರ್‌ 2008 
ಈ ಕೆಳಕಂಡ ಮುಖ್ಯ ಅಭಿಯಂತರರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ವರ್ಗಾಯಿಸಿ ನೇಮಿಸಲಾಗಿದೆ. 














ಕ್ರ.ಸಂ | ಅಧಿಕಾರಿಗಳ ಹೆಸರು ಮತ್ತು ಪದನಾಮ ವರ್ಗಾಯಿಸಿದ ಹುದ್ದೆ 

1 ಶ್ರೀ ಎಸ್‌.ಬಿ. ಸಿದ್ದಗಂಗಪ್ಪ ಮುಖ್ಯ ಅಭಿಯಂತರರು, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ- 
ಮುಖ್ಯ ಅಭಿಯಂತರರು ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಇಲಾಖೆಯ ವಶಕ್ಕೆ ನೀಡಿದೆ. 

2 ಶ್ರೀ ಎಸ್‌.ಎಸ್‌. ಖಣಗಾವಿ ಮುಖ್ಯ ಅಭಿಯಂತರರು, ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ, 
ಮುಖ್ಯ ಅಭಿಯಂತರರು ಬಾಗಲಕೋಟೆ, ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ನೀರಾವರಿ ಉತ್ತರ ವಲಯ, ಬೆಳಗಾವಿ ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 

3 ಶ್ರೀ ದೇವರಾಜ್‌ ಮುಖ್ಯ ಅಭಿಯಂತರರು, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 
ಮುಖ್ಯ ಅಭಿಯಂತರರು ರಾಜರಾಜೇಶ್ವರಿ ನಗರ ವಲಯ, ಬೆ೦ಗಳೂರು ಈ ಹುದ್ದೆಗೆ ನೇಮಿಸಲು 
ಕಾಲುವೆ ವಲಯ-2, ಕೃಷ್ಣ ಭಾಗ್ಯ ಜಲ | ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 
ನಿಗಮ ನಿಯಮಿತ ಕೆಂಭಾವಿ, ಗುಲರ್ಗಾ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1315 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
HIGH COURT OF KARNATAKA 
NOTIFICATION 
No. GOB (1) 1/2008, Bangalore, Dated: 24" October 2008 
Sri S. Mariyappa District Judge (Retd.), presently working as Il Addl. Judge, Family Court, 
Bangalore, is transferred and posted as Judge, Family Court, Bijapur (Vacant post), in the interest of 
public service to take effect immediately. 
By order of the High Court, 
P.R. 1316 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
No. GOB (I) 28/2001, Bangalore, Dated: 16" October 2008 
Sri A.L. Pujar, Prl. District and Sessions Judge, Bidar, is permitted to retire from judicial Service 
with effect from the afternoon of 30.11.2008 on attaining the age of Superannuation i.e., 60 years. 
By order of the High Court , 
P.R. 1317 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
No. GOB (1) 28/2001, Bangalore, Dated: 16" October 2008 
In pursuance of Rule 118-A(5) of K.C.S. Rs., sanction is hereby accorded for payment of cash 


equivalent of leave salary for Earned Leave at the credit of the deceased Judicial Officer Sri Vijay @ Baba 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೦೮ ೭೪೧ 





Saheb Jadhav, District Judge, Subject to maximum of 240 days, on the date of his death i.e. on 
17.10.2006 to Smt. Neeta Vijay Jadhav, W/o late Sri Vijay @ Baba Saheb Jadhav. It is certified that no 
Departmental Enquiry was pending against the said Officer, as on that date. 
By order of the High Court, 
P.R. 1318 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
No. GOB (I) 257/2006, Bangalore, Dated: 5" November 2008 

In exercise of the powers conferred by sub-section (1) of Section 13 of the Code of Criminal 
Procedure, 1973 (Central Act 2 of 1974), the High Court of Karnataka hereby confers powers of Judicial 
Magistrate of the Second Class on the following 1.A.S. probationers of Karnataka (2007 batch) and 
appoints them as Special Judicial Magistrate under sub-section (2) of Section-13 of the said Code for trial 
of cases transferred to them by the respective Prl. District and Sessions Judges of the Districts, during the 


period mentioned against their names, here under. 



































Sl. | Names of IAS Probationers District allotted period 
No of 2007 batch ಕೌ ವ 
1 Sri Anurag Tiwari Shimoga 3.11.2008 9.11.2008 
Sri K.P. Mohan Raj Belgaum 3.11.2008 9.11.2008 
Dr. KV. Thrilok Chandra D.K., Mangalore For further period of three months i.e., from 
1.11.2008 to 31.1.2009 





By order of the High Court, 
P.R. 1343 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
No. GOB (I) 3/2008, Bangalore, Dated: 5" November 2008 

The Presiding Officer of the Court mentioned in column No. 2 below, are concurrently placed in 
charge of the courts mentioned against them in column No. 3 (vacant Courts) with immediate effect and 
until further orders: 

















Sl. Designation of the Presiding Officer Name of the Court to which concurrently 

No appointed 

1 2 3 

1 Addl. Il Civil Judge (Jr. Dn) Prl || Civil Judge (Jr. Dn), Bangalore 
Bangalore Rural District, Rural District, Bangalore 
Bangalore 

2 | Addl Civil Judge (Jr. Dn) and Prl Civil Judge (Jr. Dn) and JMFC., 
JMFC., Devanahalli Devanahalli 














By order of the High Court, 
P.R. 1344 R.B. BUDIHAL 
Registrar General 


೭೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೦೮ ಭಾಗ - ೨ 





HIGH COURT OF KARNATAKA 
NOTIFICATION 
No. GOB (1) 3/2008, Bangalore, Dated: 5" November 2008 
The Presiding Officer of the Court of the Civil Judge (Jr. Dn) and JMFC., Sedam, is concurrently 
appointed as the Presiding Officer of the Courts of Prl. Civil Judge (Jr. Dn) and JMFC., Chincholi and the 
Addl. Civil Judge (Jr. Dn), and JMFC., Chincholi (Vacant Courts), with immediate effect and until further 
orders. 
By order of the High Court, 
P.R. 1345 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
No. GOB (1) 223/2008, Bangalore, Dated: 25" October 2008 
In exercise of the powers conferred by sub-section (2) of Section 13 of the code of Criminal 
Procedure, 1973 (Central Act 2 of 1974), the High Court of Karnataka hereby continues the appointment 
of Sri Chandrasha Gilki, as Special Judicial Magistrate, Railways, Gulbarga made in the High Court 
Notification No. GOB Il. 134/97 dated 10.4.2000 for a further period of one year from 27.10.2008 or until 
further orders whichever is earlier 
By order of the High Court, 
P.R. 1346 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
No. GOB (1) 117/2004, Bangalore, Dated: 3” November 2008 
The Addl. Civil Judge (Sr. Dn) Gadag, is directed to itinerate to Laxmeshwar for 2 days in a week 
(ie., on every working Monday and Tuesday) to decide the cases relating to Laxmeshwar, with immediate 
effect and until further orders. 
By order of the High Court, 
P.R. 1347 R.B. BUDIHAL 
Registrar General 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಒಳ 205 ಹೊಸಿಪ 2008, ಬೆ೦ಗಳೂರು, ದಿನಾಂಕ: 3ನೇ ನವೆಂಬರ್‌ 2008 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಶಸ್ತ್ರ ರವರುಗಳಿಗೆ 
ವೇತನ ಶ್ರೇಣಿ ರೂ. 18150-269250, ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಶಸ್ತ್ರ) (ನಾನ್‌ ಐಪಿಎಸ್‌) ಹುದ್ದೆಗೆ 
ಮುಂಬಡ್ತಿ ನೀಡಿ, ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಅವರ ಹೆಸರುಗಳ ಮುಂದೆ 
ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯಕ್ತಿಗೊಳಿಸಲಾಗಿದೆ. 














ಕ್ರಸಂ ಅಧಿಕಾರಿಯ ಹೆಸರು ಮತ್ತು ಹುದ್ದೆ ಮುಂಬಡ್ತಿಯ ನಂತರ ಸ್ಥಳ ನೇಮಕಾತಿಗೊಳಿಸಿದ ಹುದ್ದೆ 
ಶ್ರೀಯುತರುಗಳು: 

1 |ಆರ್‌. ಪ್ರಭಾಶಂಕರ್‌, ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌, 
ಎ.ಸಿ.ಪಿ, ಸಿ.ಎ.ಆರ್‌., ಡಿ.ಎ.ಆರ್‌, ಬೆಳಗಾಂ-ಖಾಲಿ ಹುದ್ದೆ 
ಮೈಸೂರು ನಗರ 

2 | ಬಿ.ಎಸ್‌. ವಾಸುದೇವ ಮೂರ್ತಿ, ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ 
ಡಿವೈ.ಎಸ್‌.ಪಿ, ಕೆ.ಎಸ್‌.ಪಿ.ಟಿ.ಎಸ್‌. ಎ.ಎನ್‌.ಎಫ್‌. ಉಡುಪಿ-ಖಾಲಿ ಹುದ್ದೆ 
ಚನ್ನಪಟ್ಟಣ 














ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೦೮ ೭೪೩ 


























ಕ್ರ.ಸಂ | ಅಧಿಕಾರಿಯ ಹೆಸರು ಮತ್ತು ಹುದ್ದೆ ಮುಂಬಡ್ತಿಯ ನಂತರ ಸ್ಥಳ ನೇಮಕಾತಿಗೊಳಿಸಿದ ಹುದ್ದೆ 
ಶ್ರೀಯುತರುಗಳು: 
3 ಎ.ಜಿ. ಈಶ್ವರಪ್ಪ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ 
ಎ.ಸಿ.ಪಿ, ಸಿ.ಎ.ಆರ್‌. ಪಿ.ಆರ್‌.ಓ., ಡಿ.ಜಿ.ಪಿ. ಬೆಂಗಳೂರು -ಶ್ರೀ ಗಣೇಶ್‌, ಎಸ್‌.ಪಿ. ಇವರ 
ಕೇಂದ್ರ ಸ್ಥಾನ, ಬೆಂಗಳೂರು ವರ್ಗಾವಣೆಯಿಂದ ತೆರವಾದ ಹುದ್ದೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1349 ಟಿ.ಎನ್‌. ರವಿಪ್ರಕಾಶ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಕಂದಾಯ ಸಚಿವಾಲಯ 
ತಿದ್ದೋಲೆ ಸಂಖ್ಯೆ: ಆರ್‌ಡಿ 329 ಎಎಸ್‌ಡಿ 2007, ಬೆಂಗಳೂರು, ದಿನಾಂಕ: 3ನೇ ನವೆಂಬರ್‌ 2008 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಆರ್‌ಡಿ 329 ಎಎಸ್‌ಡಿ 2007 ದಿನಾಂಕ:31/0/2008ರ ಕ್ರಮ ಸಂಖ್ಯೆ: 
8ರಲ್ಲಿ ಶ್ರೀಮತಿ ಎಂ. ಆರೋಕ್ಕಮೇರಿ, ಶಿರಸ್ತೇದಾರರು ಇವರಿಗೆ ತಹಶೀಲ್ದಾರ್‌ ಗ್ರೇಡ್‌-2 ಹುದ್ದೆಗೆ ಮುಂಬಡ್ತಿ ನೀಡಿ ಸ್ಥಳ 
ನಿಯುಕ್ತಿಗೊಳಿಸಲಾದ ಹುದ್ದೆಯಲ್ಲಿ ತಹಶೀಲ್ದಾರ್‌, ಮೈಸೂರು ಅರ್ಬನ್‌ ಡೆವಲಪ್‌ಮೆಂಟ್‌ ಅಥಾರಿಟಿ (MUDA) ಮೈಸೂರು 
ಎ೦ದು ನಮೂದಾಗಿದ್ದು, ಅದರ ಬದಲಿಗೆ “ಶಿಷ್ಟಾಚಾರ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಮೈಸೂರು-ಖಾಲಿ ಹುದ್ದೆ” 
ಎಂದು ತಿದ್ದುಪಡಿ ಮಾಡಿಕೊಂಡು ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1350 ಬಿ.ವಿ ಚೌಕಿಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3) 
ಕಾನೂನು, ನ್ಯಾಯ ಮತ್ತು ಮಾನವಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಲಾ 113 ಎಲ್‌ಎಜಿ 2008, ಬೆ೦ಗಳೂರು, ದಿನಾಂಕ: 25ನೇ ಅಕ್ಟೋಬರ್‌ 2008 
ಶ್ರೀ ಪಿ. ಶ್ರೀಧರ್‌ರಾವ್‌, ಕುಂದಾಪುರ, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಗಳು 1977ರ ನಿಯಮ 26(2)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ನಿಯಮಗಳಲ್ಲಿನ 
ಷರತ್ತುಗಳಿಗೊಳಪಟ್ಟು ಹುದ್ದೆಯ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲ್ಲೂಕಿನ 
ಅಪರ ಸರ್ಕಾರಿ ವಕೀಲರನ್ನಾಗಿ ನೇಮಿಸಲಾಗಿದೆ. 
ಅದೇ ರೀತಿ ಶ್ರೀಮತಿ ರೇಖಾ ಡಿ. ಹೆಗಡೆ, ಕಾರ್ಕಳ ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ 
ಮತ್ತು ಸೇವಾ ಷರತ್ತುಗಳು) ನಿಯಮಗಳು 1977ರ ನಿಯಮ 26 (2)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ 
ನಿಯಮಗಳಲ್ಲಿನ ಷರತ್ತುಗಳಿಗೊಳಪಟ್ಟು ಹುದ್ದೆಯ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಉಡುಪಿ ಜಿಲ್ಲೆಯ 
ಕಾರ್ಕಳ ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರನ್ನಾಗಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1351 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ, (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಲಾ 133 ಎಲ್‌ಎಸಿ 2008, ಬೆಂಗಳೂರು, ದಿನಾಂಕ: 30ನೇ ಅಕ್ಟೋಬರ್‌ 2008 
ಪ್ರಿಸೈಡಿಂಗ್‌ ಆಫಿಸರ್‌ ಕಾರ್ಮಿಕ ನ್ಯಾಯಾಲಯ, ಬಿಜಾಪುರ ಇವರನ್ನು ಸಮವರ್ತಿಯಾಗಿ ಬಿಜಾಪುರದ ಕುಟುಂಬ 
ನ್ಯಾಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗೆ ನ್ಯಾಯಾಧೀಶರನ್ನಾಗಿ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1352 ಆ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ, (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


೭೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೦೮ 


ಭಾಗ - ೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಸಿಆಸುಇ 157 ಸೇಇಮು 2008, ಬೆ೦ಗಳೂರು, ದಿನಾಂಕ: 30ನೇ ಅಕ್ಟೋಬರ್‌ 2008 
ಅಧಿಸೂಚನೆ ಸಂಖ್ಯೆಸಿಆಸುಇ 157 ಸೇಇಮು 2008, ದಿನಾಂಕ:22.10.2008ರಲ್ಲಿನ ಕ್ರಮ ಸಂಖ್ಯೆ (2)ರ 
ನಮೂದುಗಳನ್ನು ದಿನಾಂಕ:22.10.2008 ರಿಂದಲೇ ಜಾರಿಗೆ ಬರುವಂತೆ ಈ ಕೆಳಕಂಡಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 





ಹ್‌ 
ಕ್ರ.ಸಂ 


ಅಧಿಕಾರಿಯ ಹೆಸರು ಮತ್ತು ಪದನಾಮ 


ವರ್ಗಾಯಿಸಿದ ಹುದ್ದೆ 





1 (ಶ್ರೀ ಎಸ್‌.ಎಸ್‌. ಖಣಗಾವಿ 
ಮುಖ್ಯ ಅಭಿಯಂತರರು 
ನೀರಾವರಿ ಉತ್ತರ ವಲಯ, ಬೆಳಗಾವಿ 











ಮುಖ್ಯ ಅಭಿಯಂತರರು, ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ, 
ಬಾಗಲಕೋಟೆ, ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಕಂದಾಯ ಇಲಾಖೆಯ ವಶಕ್ಕೆ ನೀಡಿದೆ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 1353 


ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 329 ಎಎಸ್‌ಡಿ 2007, ಬೆಂಗಳೂರು, ದಿನಾಂಕ: 31ನೇ ಅಕ್ಟೋಬರ್‌ 2008 
ಕಂದಾಯ ಇಲಾಖೆಯ ಸೇವೆಗೆ ಸೇರಿದ ಈ ಕೆಳಕಂಡ ಶಿರಸ್ನೇದಾರ್‌/ಉಪ ತಹಶೀಲ್ದಾರರುಗಳಿಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ. 11,400-21,600ರಲ್ಲಿ ತಹಶೀಲ್ದಾರ್‌ ಗ್ರೇಡ್‌-2 
ವೃಂದಕ್ಕೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ 








ಆದೇಶಿಸಿದೆ. 
ಕ್ರ.ಸಂ ಶಿರಸ್ನೇದಾರರ/ಉಪ ತಹಶೀಲ್ದಾರರ ಹೆಸರು ಬಡ್ಡಿಯಿಂದ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ 
ಶ್ರೀ/ಶ್ರೀಮತಿ 
1 ವಿ.ಕೆ. ಕಲ್ಮಠ ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, 


ಜಿಲ್ಲಾಧಿಕಾರಿಗಳ ಕಛೇರಿ, ಧಾರವಾಡ ಜಿಲ್ಲೆ 


ಧಾರವಾಡ-ಖಾಲಿ ಹುದ್ದೆ 





2 ಬಿ.ಹೆಚ್‌. ಚಿಕ್ಕಪ್ಪ 
ತಾಲ್ಲೂಕು ಕಛೇರಿ ಹೊಸನಗರ, ಶಿವಮೊಗ್ಗ ಜಿಲ್ಲೆ 


ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, 
ಶಿವಮೊಗ್ಗ-ಖಾಲಿ ಹುದ್ದೆ 





3 ಪಿ.ಜಿ. ನಟರಾಜ್‌ 
ಜಿಲ್ಲಾಧಿಕಾರಿಗಳ ಕಛೇರಿ, ಚಿಕ್ಕಮಗಳೂರು 


ಉಪ ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಕೇಂದ್ರ, 
ಚಿಕ್ಕಮಗಳೂರು ಇಲ್ಲಿಗೆ ನೇಮಿಸಲು ಇವರ ಸೇವೆಯನ್ನು 
ಸಿ.ಆ.ಸು ಇಲಾಖೆ (ಆ.ಸು) ವಶಕ್ಕೆ ನೀಡಲಾಗಿದೆ. 





4 ಟಿಕೆ. ಬಸವರಾಜ್‌ 
ತಾಲ್ಲೂಕು ಕಛೇರಿ, ಚನ್ನರಾಯಪಟ್ಟಣ, ಹಾಸನ 
ಜಿಲ್ಲೆ 


ತಹಶೀಲ್ದಾರ್‌, ಕೆ.ಎ.ಟಿ, ಬೆ೦ಗಳೂರು-ಖಾಲಿ ಹುದ್ದೆ 





5 ಬಿ.ಎಸ್‌. ಹಿರಿಯಣ್ಣ 
ತಾಲ್ಲೂಕು ಕಛೇರಿ, ಅರಸೀಕೆರೆ ಹಾಸನ ಜಿಲ್ಲೆ 


ತಹಶೀಲ್ದಾರ್‌ ಸೋಮವಾರಪೇಟೆ ತಾಲ್ಲೂಕು, 
ಕೊಡಗು ಜಿಲ್ಲೆ-ಖಾಲಿ ಹುದ್ದೆ 





6 | ಜಿ. ಪ್ರಭಾಕರ ರೆಡ್ಡಿ 
ಕೆ.ಐ.ಎ.ಡಿ.ಬಿ. ವಿಶೇಷ ಜಿಲ್ಲಾಧಿಕಾರಿಗಳ ವಿಭಾಗ, 
ಬೆ೦ಗಳೂರು 


ತಹಶೀಲ್ದಾರ್‌ ಬಿ.ಎಂ.ಆರ್‌.ಸಿ.ಎಲ್‌., ಬೆ೦ಗಳೂರು-ಖಾಲಿ 
ಹುದ್ದೆ 





7 ಜಗದೀಶ್‌ ಮುಗಳಿ ರಾಮಣ್ಣ 
ವ್ಯವಸ್ಥಾಪಕರು, ತಾಲ್ಲೂಕು ಪಂಚಾಯತ್‌ ಹಾಸನ 











ಆಹಾರ ತಹಶೀಲ್ದಾರ್‌, ಹಾಸನ ಹುದ್ದೆಗೆ ನೇಮಿಸಲು 
ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. 











ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೦೮ 


೭೪೫ 








ಶಿರಸ್ನೇದಾರರ/ಉಪ ತಹಶೀಲ್ದಾರರ ಹೆಸರು 
ಶ್ರೀ/ಶ್ರೀಮತಿ 


ಬಡ್ತಿಯಿಂದ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ 





$ ಎಂ. ಆರೋಕ್ಯಮೇರಿ 
ಪ್ರಾದೇಶಿಕ ಆಯುಕ್ತರ ಕಛೇರಿ, ಮೈಸೂರು ವಿಭಾಗ, 


ಮೈಸೂರು 


ತಹಶೀಲ್ದಾರ್‌, ಮೈಸೂರು ಅರ್ಬನ್‌ ಡೆವಲಪ್‌ಮೆಂಟ್‌ 
ಅಥಾರಿಟಿ (MUDA) ಮೈಸೂರು-ಖಾಲಿ ಹುದ್ದೆ 





9 | ಎ.ವಿ. ರುದ್ರಪ್ಪಾಜಿರಾವ್‌ 
ಜಿಲಾಧಿಕಾರಿಗಳ ಕಛೇರಿ, ಹಾಸನ 


ಕಛೇರಿ, ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಹಾಸನ- 
ಖಾಲಿ ಹುದ್ದೆ 





10 ಲಕ್ಷ್ಮೀನಾರಾಯಣ 
ಪ್ರಾದೇಶಿಕ ಆಯುಕ್ತರ ಕಛೇರಿ, ಮೈಸೂರು ವಿಭಾಗ, 


ಮೈಸೂರು 


ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಗದಗ- 
ಖಾಲಿ ಹುದ್ದೆ 





11 | ಎ.ಹೆಚ್‌. ಬಾದಾಮಿ 
ಜಿಲ್ಲಾ ತರಬೇತಿ ಸಂಸ್ಥೆ, ಧಾರವಾಡ 


ಚುನಾವಣಾ ತಹಶೀಲ್ದಾರ್‌ ಜಿಲ್ಲಾಧಿಕಾರಿಗಳ ಕಛೇರಿ, 
ಧಾರವಾಡ-ಖಾಲಿ ಹುದ್ದೆ 





12 |ಎ೦. ಸರಸ್ವತಿ 
ಜಿಲ್ಲಾ ತರಬೇತಿ ಸಂಸ್ಥೆ, ಹಾಸನ 


ಚುನಾವಣಾ ತಹಶೀಲ್ದಾರ್‌ ಜಿಲ್ಲಾಧಿಕಾರಿಗಳ ಕಛೇರಿ, 
ಹಾಸನ-ಖಾಲಿ ಹುದ್ದೆ 





13 ಸಿದ್ದರಾಜು 
ಉಪ ತಹಶೀಲ್ದಾರ್‌, ತೂಪುಗೆರೆ ದೊಡ್ಡಬಳ್ಳಾಪುರ, 
ಬೆ೦ಗಳೂರು ಗ್ರಾಮಾಂತರ 


ಉಪ ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಕೇಂದ್ರ, ಕೋಲಾರ 
ಇಲ್ಲಿಗೆ ನೇಮಿಸಲು ಇವರ ಸೇವೆಯನ್ನು ಸಿ.ಆ.ಸು.ಇಲಾಖೆ 
(ಆ.ಸು.) ವಶಕ್ಕೆ ನೀಡಲಾಗಿದೆ. 





14 ಬಿ. ಅಹೋಬಲಯ್ಯ 
ತಾಲ್ಲೂಕು ಕಛೇರಿ, ಮದ್ದೂರು ತಾಲ್ಲೂಕು, ಮಂಡ್ಯ 
ಜಿಲ್ಲೆ 


ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಮಂಡ್ಯ- 
ಖಾಲಿ ಹುದ್ದೆ 





15 |ಲಾಲಂಕಿ ರವಿ 
ಸೋಮವಾರಪೇಟೆ, ಕೊಡಗು ಜಿಲ್ಲೆ 


ಉಪ ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಕೇಂದ್ರ 
ರಾಮನಗರ ಇಲ್ಲಿಗೆ ನೇಮಿಸಲು ಇವರ ಸೇವೆಯನ್ನು 





16 | ಟಿ.ಆರ್‌. ಉಷಾದೇವಿ 
ವ್ಯವಸ್ಥಾಪಕರು, ಜಿಲ್ಲಾ ಪಂಚಾಯತ್‌, ತುಮಕೂರು 


ಸಿ.ಆ.ಸು. ಇಲಾಖೆ (ಆ.ಸು) ವಶಕ್ಕೆ ನೀಡಲಾಗಿದೆ. 
ತಹಶೀಲ್ದಾರ್‌ ಭೂಮಿ ಮಾನಿಟರಿಂಗ್‌ ಸೆಲ್‌ (ತಾಂತ್ರಿಕ), 
ಬೆ೦ಗಳೂರು 





17 | ಅಶ್ವಥ್‌ನಾರಾಯಣ ಶಾಸ್ತಿ 
ವ್ಯವಸ್ಥಾಪಕರು ತಾಲ್ಲೂಕು ಪಂಚಾಯತ್‌, 
ಗುಡಿಬಂಡೆ, ಕೋಲಾರ ಜಿಲ್ಲೆ 











ವಿಶೇಷ ತಹಶೀಲ್ದಾರ್‌, ಕೆ.ಯು..ಐ.ಡಿ.ಎಫ್‌.ಸಿ. 
ಬೆಂಗಳೂರು-ಖಾಲಿ ಹುದ್ದೆ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 1354 


ಬಿ.ವಿ. ಚೌಕಿಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3) 


ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 22 ಹುಸ್ಕಮು 2008, ಬೆಂಗಳೂರು, ದಿನಾಂಕ: 21ನೇ ಅಕ್ಟೋಬರ್‌ 2008 
ಅರಣ್ಯ ಇಲಾಖೆಯ ಈ ಕೆಳಕಂಡ ಆಡಳಿತ ಸಹಾಯಕರುಗಳಿಗೆ ಆಡಳಿತಾಧಿಕಾರಿ ಹುದ್ದೆಗೆ (ವೇತನ ಶ್ರೇಣಿ ರೂ. 


ಬಿ 


14050-25050) ಸ್ಥಾನಪನ್ನ ಪದೋನ್ನತಿಯನ್ನು ನೀಡಿ, ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಾನಗಳಿಗೆ ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 





ತ್‌ 
ಕ್ರ.ಸಂ 


ಆಡಳಿತ ಸಹಾಯಕರ ಹೆಸರು ಮತ್ತು ಪ್ರಸ್ತುತ 
ಕೆಲಸ ನಿರ್ವಹಿಸುತ್ತಿರುವ ಹುದ್ದೆ 


ಆಡಳಿತಾಧಿಕಾರಿಗಳಾಗಿ ಪದೋನ್ನತಿ ನೀಡಿ ನೇಮಕ ಮಾಡಿದ 


ಹುದ್ದೆ 





1 |ಶ್ರೀ ಡಿ. ಮಹಾದೇವಯ್ಯ, 

ಆಡಳಿತ ಸಹಾಯಕ, ಅರಣ್ಯ 
ಸಂರಕ್ಷಣಾಧಿಕಾರಿಗಳ ಕಛೇರಿ, ಪ್ರಾದೇಶಿಕ ವೃತ್ತ, 
ಹಾಸನ 











ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 
(ಯೋಜನೆ), ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರ 
ಕಛೇರಿ, ಬೆಂಗಳೂರು 











೭೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೦೮ ಭಾಗ - ೨ 








ಕ್ರ.ಸಂ | ಆಡಳಿತ ಸಹಾಯಕರ ಹೆಸರು ಮತ್ತು ಪ್ರಸ್ತುತ ಆಡಳಿತಾಧಿಕಾರಿಗಳಾಗಿ ಪದೋನ್ನತಿ ನೀಡಿ ನೇಮಕ ಮಾಡಿದ 





ಕೆಲಸ ನಿರ್ವಹಿಸುತ್ತಿರುವ ಹುದ್ದೆ ಹುದ್ದೆ 
2 [ಶ್ರಿ ಎನ್‌. ನಾರಾಯಣಪ್ಪ. ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಅರಣ್ಯ 
ಆಡಳಿತ ಸಹಾಯಕ, ಅರಣ್ಯ ಸಂಪನ್ಮೂಲ ಮತ್ತು ನಿರ್ವಹಣೆ), ಪ್ರಧಾನ ಮುಖ್ಯ ಅರಣ್ಯ 











ಸಂರಕ್ಷಣಾಧಿಕಾರಿಗಳ ಕಛೇರಿ, ಬೆ೦ಗಳೂರು ಸಂರಕ್ಷಣಾಧಿಕಾರಿಯವರ ಕಛೇರಿ, ಬೆ೦ಗಳೂರು. 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1355 ಗೋಪಾಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 233 ಆಸೇವ 2008, ಬೆಂಗಳೂರು, ದಿನಾಂಕ: 4ನೇ ನವೆಂಬರ್‌ 2008 
ಶ್ರೀ ಆರ್‌.ಆರ್‌. ಜನ್ನು ಕೆ.ಎ.ಎಸ್‌ (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ ಪ್ರಸ್ತುತ ವಿಶೇಷ ಜಿಲ್ಲಾಧಿಕಾರಿಗಳು, ಚೆನೈ 
ಬೆ೦ಗಳೂರು ಪೈಪ್‌ಲೈನ್‌ ಪ್ರಾಜೆಕ್ಟ್‌, ಇಂಡಿಯನ್‌ ಆಯಿಲ್‌ ಕಾರ್ಪೋರೇಷನ್‌ ಲಿಮಿಟೆಡ್‌ ಬೆ೦ಗಳೂರು ಇವರನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿರ್ದೇಶಕರು, ಸರ್ಕಾರಿ 
ವೈಮಾನಿಕ ತರಬೇತಿ ಶಾಲೆ, ಬೆ೦ಗಳೂರು ಶ್ರೀ ಸೋಮಲನಾಯಕ್‌ ಇವರ ಜಾಗದಲ್ಲಿ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1358 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 235 ಆಸೇವ 2008, ಬೆಂಗಳೂರು, ದಿನಾಂಕ:5ನೇ ನವೆಂಬರ್‌ 2008 
ಶ್ರೀ ಎಸ್‌. ಎಂ. ಸೊನ್ನದ್‌, ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ಅಧಿಕಾರಿ ಪ್ರಸ್ತುತ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ 
ಟ್ರೇಡ್‌ ಪ್ರಮೋಷನ್‌ ಆರ್ಗನೈಜೇಷನ್‌ (ಕೆ.ಟಿ.ಪಿ.ಒ) ಬೆ೦ಗಳೂರು-ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರದ ಉಪ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ, 
ಬೆಂಗಳೂರು-ಶ್ರೀ ಕೆ.ಎಸ್‌ ರಾಯ್ಕರ್‌ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1359 ಕೆ.ಜಿ. ಅನಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 499 SAS 2008, Bangalore, Dated: 6" November 2008 
The Chief Executive Officer, Koppal Zilla Panchayat, Koppal is placed in additional charge of the 
post of Deputy Commissioner, Koppal District Koppal vice Sri Ramanna Naik, IAS. 
By order and in the name of the Governor of Karnataka, 
K.G. ANANTHA 
P.R. 1360 Under Secretary to Government, 
Department of Personnel and Administrative Reforms 
(Services-l) 
NOTIFICATION No. DPAR 492 SAS 2008, Bangalore, Dated: 6" November 2008 
The services of Smt Lakshmi Venkatachalam IAS (KN 78) Principal Secretary to Government 


Planning and Statistics Department, Bangalore are placed at the disposal of Government of India until 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೦೮ ೭೪೭ 





further orders for appointment as Director General (Shipping), Department of Shipping, Ministry of 
Shipping Road Trasport and Highways on central deputation basis. 
Smt Lakshmi Venkatachalam. IAS (KN 78) is relleved of the present post under the Government 
of Karnataka with immedaiate effect. 
This issues in pursuance of the communication No. 1/9/2008-EO (SMI)dated 22.10.2008 from the 
Department of Personnel & Training, Government of India. 
By order and in the name of the Governor of Karnataka, 
K.G. ANANTHA 
P.R. 1361 Under Secretary to Government, 
Department of Personnel and Administrative Reforms 
(Services-l) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 227 ಎಸ್‌ಐಎಸ್‌ 2008, ಬೆಂಗಳೂರು, ದಿನಾಂಕ: 6ನೇ ನವೆಂಬರ್‌ 2008 
ಶ್ರೀಮತಿ. ವತ್ಸಲ ವತ್ಸ, ಐ.ಎ.ಎಸ್‌. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಬೆಂಗಳೂರು ರವರಿಗೆ 
ದಿನಾಂಕ:10.11.2008 ರಿಂದ 11.12.2008 ರವರೆವಿಗೆ (ಉದಿಸೇ) 32 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ 
ಹಾಗೂ ರಜೆಯ ಮೊದಲು ದಿನಾಂಕಃ8.11.2008 ಮತ್ತು 9.1.2008 ಗಳಂದು ಬರುವ ಸಾರ್ವತ್ರಿಕ ರಜೆಗಳನ್ನು 
ಉಪಯೋಗಿಸಿಕೊಳ್ಳಲು ಸಹ ಅನುಮತಿ ನೀಡಿದೆ. 
ಶ್ರೀಮತಿ. ವತ್ಸಲ ವತ್ತ, ಐ.ಎ.ಎಸ್‌., ರವರ ರಜಾ ಅವಧಿಯಲ್ಲಿ ಸರ್ಕಾರದ ಅಪರ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ 
ಆಯುಕ್ತರು, ಬೆ೦ಗಳೂರು ಇವರನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಬೆಂಗಳೂರು ಈ ಹುದ್ದೆಯ ಅಧಿಕ 
ಪ್ರಭಾರದಲ್ಲಿಡಲಾಗಿದೆ. 
ಶ್ರೀಮತಿ. ವತ್ಸಲ ವತ್ಸ, ಐ.ಎ.ಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿ, ಬೆ೦ಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆ೦ದು ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1362 ಕೆ.ಜಿ. ಅನಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 225 ಆಸೇವ 2008, ಬೆಂಗಳೂರು, ದಿನಾಂಕ: 4ನೇ ನವೆಂಬರ್‌ 2008 
ಶ್ರೀ ನಾಗಾನಾಯ್ಕ ಕೆ.ಎ.ಎಸ್‌ (ಹಿರಿಯ ಶ್ರೇಣಿ) ಅಧಿಕಾರಿ, ಹಾಲಿ ಪ್ರಧಾನ ವ್ಯವಸ್ಥಾಪಕರು (ಆಡಳಿತ) ಕೃಷ್ಣಭಾಗ್ಯ 
ಜಲನಿಗಮ ನಿಯಮಿತ, ಬೆಂಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾನ್ಯ ಪಶುಸಂಗೋಪನಾ ಸಚಿವರ 
ಆಪ್ತಕಾರ್ಯದರ್ಶಿಯಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮಾನ್ಯ ಸಚಿವರ ಪದಾವಧಿಯವರೆಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1363 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 39 ಸೇಇಮು 2007, ಬೆಂಗಳೂರು, ದಿನಾ೦ಕ: 6ನೇ ನವೆಂಬರ್‌ 2008 
ಶ್ರೀ ಡಿ.ಆರ್‌. ವೀರಣ್ಣ, ಜಂಟಿ ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇವರಿಗೆ ರೂ. 24450-600- 
26250-675-30300-750-31800ರ ವೇತನ ಶ್ರೇಣಿಯಲ್ಲಿನ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಪರ ನಿರ್ದೇಶಕರ 


೭೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೦೮ ಭಾಗ - ೨ 





ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಇವರನ್ನು ಗಣಿ ಮತ್ತು 
ಭೂವಿಜ್ಞಾನ ಇಲಾಖೆಯ ಅಪರ ನಿರ್ದೇಶಕರ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1364 ಎಂ.ಎಸ್‌. ಶಿವರಾಮ್‌ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 288 ಪೊಸಿಪ 2008 , ಬೆಂಗಳೂರು, ದಿನಾಂಕ: 6ನೇ ನವೆಂಬರ್‌ 2008 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಪೊಲೀಸ್‌ ಇನ್ಸ್‌ಪೆಕ್ಟರ್‌ (ಎಫ್‌.ಪಿ.ಬಿ) ರವರುಗಳಿಗೆ ವೇತನ ಶ್ರೇಣಿ 

ರೂ. 14050-25050ಯ, ಡೆಪ್ಕೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಎಫ್‌.ಪಿ.ಬಿ) ಹುದ್ದೆಗೆ ಮುಂಬಡ್ತಿ ನೀಡಿ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ಸ್ಥಳನಿಯುಕ್ತಿಗೊಳಿಸಲಾಗಿದೆ. 








ಕ್ರಸಂ ಅಧಿಕಾರಿಯ ಹೆಸರು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಮುಂಬಡ್ತಿಯ ನಂತರ ಸ್ಥಳ 
ಶ್ರೀಯುತರುಗಳು: ಹುದ್ದೆ ನಿಯುಕ್ತಿಗೊಳಿಸಿದ ಹುದ್ದೆ 
1 ಜೆ.ವಿ. ವಾಸು ಪಿ.ಐ. (ಎಫ್‌.ಪಿ.ಬಿ) ಮಾಜಿ ಪ್ರಧಾನ ಡಿವೈ.ಎಸ್‌.ಪಿ (ಎಫ್‌.ಪ.ಬಿ), ಮಾಜಿ 
ಮಂತ್ರಿಗಳ ಭದ್ರತೆ ಬೆ೦ಗಳೂರು ಪ್ರಧಾನಮಂತ್ರಿಗಳ ಭದ್ರತೆ, ಬೆ೦ಗಳೂರು- 


ಶ್ರೀ. ಎಸ್‌.ಆರ್‌. ಸಿದ್ದರಾಜು ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಳ 




















2 ಕೆ.ಎನ್‌. ಕೃಷ್ಣಮೂರ್ತಿ ಪಿ.ಐ.(ಎಫ್‌.ಪಿ.ಬಿ), ಬೆಂಗಳೂರು ಡಿವೈ.ಎಸ್‌.ಪಿ. (ಎಫ್‌.ಪಿ.ಬಿ), ಹುಬ್ಬಳ್ಳಿ- 
ಧಾರವಾಡ-ಖಾಲಿ ಹುದ್ದೆ 
3 ಪಿ. ಪ್ರಕಾಶ್‌ ಪಿ.ಐ. (ಎಫ್‌.ಪಿ.ಬಿ) ಬೆಂಗಳೂರು ಡಿವೈ.ಎಸ್‌.ಪಿ (ಎಫ್‌.ಪಿ.ಬಿ),. ಪೂರ್ವ 
ಗ್ರಾಮಾಂತರ ಜಿಲ್ಲೆ ವಲಯ, ದಾವಣಗೆರೆ -ಖಾಲಿ ಹುದ್ದೆ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1365 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಅಧಿಸೂಚನೆ 
ಸಂಖ್ಯೆ: ಒಳ 288 ಹೊಸಿಪ 2008 , ಬೆ೦ಗಳೂರು, ದಿನಾಂಕ: 6ನೇ ನವೆಂಬರ್‌ 2008 
ಶ್ರೀ ಎಸ್‌.ಆರ್‌. ಸಿದ್ದರಾಜು, ಡೆಪ್ಯೂಟಿ ಸೂಪರಿಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಶಸ್ತ್ರ ಮಾಜಿ ಪ್ರಧಾನಮಂತ್ರಿಗಳ 
ಭದ್ರತೆ, ಬೆ೦ಗಳೂರು ಇವರನ್ನು ಎ.ಸಿ.ಪಿ ಸಿ.ಎ.ಆರ್‌. ಕೇ೦ದ್ರಸ್ಥಾನ, ಬೆ೦ಗಳೂರು ಇಲ್ಲಿ ಶ್ರೀ. ಎ.ಜಿ. ಈಶ್ವರಪ್ಪ ರವರ 
ಮುಂಬಡ್ತಿಯಿಂದ ತೆರವಾದ ಸ್ಥಾನಕ್ಕೆ ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾವಣೆ ಮಾಡಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1366 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಲಾ 203 ಎಲ್‌ಸಿಇ 2008 , ಬೆಂಗಳೂರು, ದಿನಾಂಕ: 5ನೇ ನವೆಂಬರ್‌ 2008 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು 1977ರ ನಿಯಮ 
26(3)ರಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಶ್ರೀ ಎ.ಆರ್‌. ಪಾಟೀಲ್‌, ಧಾರವಾಡದ ಎರಡನೇ ಶೀಘ್ರಗತಿ ನ್ಯಾಯಾಲಯದ 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೦೮ ೭೪೯ 





ವಿಶೇಷ ಸರ್ಕಾರಿ ಅಭಿಯೋಜಕರು, ಇವರನ್ನು ದಿನಾಂಕ:8.12.2008ರಿಂದ ಜಾರಿಗೆ ಬರುವಂತೆ ಒಂದು ವರ್ಷದ ಅವಧಿಗೆ 
ಅಥವಾ ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಸದರಿ ಹುದ್ದೆಯಲ್ಲಿ 
ಮುಂದುವರೆಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1367 ಆ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 215 ಆಸೇವ 2008, ಬೆಂಗಳೂರು, ದಿನಾಂಕ: 16ನೇ ಅಕ್ಟೋಬರ್‌ 2008 
ಶ್ರೀಮತಿ. ಎ೦. ವಿಜಯಕುಮಾರಿ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಹಾಲಿ ಪರಿಷತ್‌ ಕಾರ್ಯದರ್ಶಿ, 
ಮಹಾನಗರ ಪಾಲಿಕೆ, ದಾವಣಗೆರೆ, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಉಪನಿರ್ದೇಶಕರು, ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, 
ಮಂಗಳೂರು-ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1368 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 181 SPS 2008, Bangalore, Dated: 5 November 2008 
Shri M.K. Nagaraja, IPS (KN 86), Inspector General of Police, Anti-Terrorist Cell, Bangalore in 
addition to his present duties shall also assist justice Sri Somashekar Enquiry Commission with 
immediate effect. 
By order and in the name of the Governor of Karnataka, 
K.G. ANANTHA 
P.R. 1369 Under Secretary to Government, 
Department of Personnel and Administrative Reforms 
(Services-l) 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 137 ಇಇಬಿ 2008, ಬೆ೦ಗಳೂರು, ದಿನಾಂಕ: 5ನೇ ನವೆಂಬರ್‌ 2008 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ ಈ ಕೆಳಕಂಡ ಅಧಿಕಾರಿಗಳನ್ನು ಅವರ ಹೆಸರಿನ ಮುಂದೆ 
ನಮೂದಿಸಿರುವ ಹುದ್ದೆಗಳಿಗೆ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಕ 
ಮಾಡಲಾಗಿದೆ: 











ಕ್ರ.ಸಂ ಅಧಿಕಾರಿಯ ಹೆಸರು ಮತ್ತು ಪಸ್ತುತ ವರ್ಗಾವಣೆಗೊಳಿಸಿ ನೇಮಕ ಮಾಡಿದ ಸ್ಥಳ 
ಕಾರ್ಯನಿರ್ವಹಿಸುತ್ತಿರುವ ಕಛೇರಿ 
1 ಶ್ರೀ ಆರ್‌. ವೀರಣ್ಣ ಶೆಟ್ಟಿ ನಿರ್ದೇಶಕರು (ತಾಂತ್ರಿಕ), ಚಾಮುಂಡೇಶ್ವರಿ ವಿದ್ಯುತ್‌ 
ನಿರ್ದೇಶಕರು (ತಾಂತ್ರಿಕ), ಮಂಗಳೂರು ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ, ಮೈಸೂರು ಸದರಿ 
ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು ನಿಗಮದ ಮೆಮೊರ್ಯಾಂಡಮ್‌ ಆಫ್‌ 
(ವರ್ಗಾವಣೆ ಆದೇಶದಲ್ಲಿರುವವರು) ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌ನ ಆರ್ಟಿಕಲ್‌ 72 (ಬಿ) ರನ್ವಯ 
ನೇಮಕ ಮಾಡಲಾಗಿದೆ. 














೭೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೦೮ ಭಾಗ - ೨ 











2 ಶ್ರೀ ಚಿಕ್ಕನಂಜಪ್ಪ ನಿರ್ದೇಶಕರು (ತಾಂತ್ರಿಕ), ಮಂಗಳೂರು ವಿದ್ಯುತ್‌ 
ನಿರ್ದೇಶಕರು, (ತಾಂತ್ರಿಕ), ಸರಬರಾಜು ಕಂಪನಿ ನಿಯಮಿತ, ಮಂಗಳೂರು, 
ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ, ಸದರಿ ಕಂಪನಿಯ ಮೆಮೊರ್ಯಾಂಡಮ್‌ ಆಫ್‌ 
ನಿಯಮಿತ, ಮೈಸೂರು ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ 

ಅಸೋಸಿಯೇಷನ್‌ನ ಆರ್ಟಿಕಲ್‌ 74 (ಬಿ) ರನ್ವಯ 
ನೇಮಕ ಮಾಡಲಾಗಿದೆ. 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1370 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮಇ 33 ರಾಮಾಆ 2008(ಭಾ), ಬೆ೦ಗಳೂರು, ದಿನಾಂಕ: 23ನೇ ಅಕ್ಟೋಬರ್‌ 2008 
ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧಿನಿಯಮ 1995 2:3 (2)(ಎ)ರ ಅಡಿಯಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಡಾ. ಎ.ಎಸ್‌. ಅಶ್ವಥ್‌, ಸರ್ಕಾರದ ಕಾರ್ಯದರ್ಶಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಇವರನ್ನು 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರನ್ನಾಗಿ 
ನೇಮಕ ಮಾಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1371 ಎಂ.ಎಸ್‌. ಮಂಜುನಾಥ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಮಮಇ 34 ರಾಮು 2008(ಭಾ), ಬೆಂಗಳೂರು, ದಿನಾಂಕ: 23ನೇ ಅಕ್ಟೋಬರ್‌ 2008 
ಬಾಲಭವನ ಸೊಸೈಟಿ ಇದರ ನಿಯಮಾವಳಿ ಮತ್ತು ನಿಬಂಧನೆ 11ರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ: 
ಡಿ.ಎಸ್‌. ಅಶ್ವಥ್‌, ಸರ್ಕಾರದ ಕಾರ್ಯದರ್ಶಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಇವರನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧ್ಯಕ್ಷರು, ಬಾಲಭವನ ಸೊಸೈಟ, ಬೆ೦ಗಳೂರು ಈ ಹುದ್ದೆಗೆ ನೇಮಕ ಮಾಡಿ 
ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1372 ಎಂ.ಎಸ್‌. ಮಂಜುನಾಥ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಮಮಇ 64 ಮಅನಿ 2008(ಭಾಗ), ಬೆಂಗಳೂರು, ದಿನಾಂಕ: 23ನೇ ಅಕ್ಟೋಬರ್‌ 2008 
ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಧಿನಿಯಮ, ಮೆಮೋರಾಡಂಮ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌ 24ನೇ ಪರಿಚ್ಛೇಧದ ಪ್ರಕಾರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ:ಡಿ.ಎಸ್‌. ಅಶ್ವಥ್‌. 
ಕಾರ್ಯದರ್ಶಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1373 ಎಂ.ಎಸ್‌. ಮಂಜುನಾಥ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೦೮ ೭೫೧ 





ಅಧಿಸೂಚನೆ 
ಸಂಖ್ಯೆ: ಮಮ 531 ಎಸ್‌ಜೆಡಿ 2008, ಬೆಂಗಳೂರು, ದಿನಾಂಕ: 4ನೇ ನವೆಂಬರ್‌ 2008 
ಶ್ರೀ ಆರ್‌.ಎಸ್‌. ನಂದಿಕೂರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಮಾನ್ವಿ, ಇವರನ್ನು ಅಧಿಸೂಚನೆ ಸಂಖ್ಯೆಮಮಇ 
343 ಎಸ್‌ಜೆಡಿ 2008 (ಭಾಗ) ದಿಃ13-10-2008 ರಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಚಿತ್ತಾಪುರಕ್ಕೆ 
ವರ್ಗಾವಣೆಗೊಳಿಸಿರುವ ಆದೇಶವನ್ನು ಮಾರ್ಪಡಿಸಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಶ್ರೀ ಎನ್‌.ಎನ್‌. ಖಾಜಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಜೇವರ್ಗಿ ಇವರ ಸ್ಥಳಕ್ಕೆ ವರ್ಗಾಯಿಸಿ ನೇಮಕ ಮಾಡಿದೆ. 
ಶ್ರೀ ನಾಸಿರುದ್ಧೀನ್‌ ಎಸ್‌. ಖಾಜಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಇವರಿಗೆ ಸ್ಥಳನಿಯುಕ್ತಿಗೊಳಿಸುವ 
ಆದೇಶವನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹಿ.ಆರ್‌. 1374 ಆರ್‌.ಎಂ. ಚಂದ್ರಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಮಮ 48 ಎಸ್‌ ಜೆಡಿ 2008, ಬೆಂಗಳೂರು, ದಿನಾಂಕ: 23ನೇ ಅಕ್ಟೋಬರ್‌ 2008 
ಶ್ರೀಮತಿ. ಜಿ. ಪದ್ಮಾವತಿ, ಬಿನ್‌ ಮಂಜುನಾಥ, ಕುಂದಾಪುರ ತಾ. ಉಡುಪಿ ಜಿಲ್ಲೆ ಇವರನ್ನು ಇದೇ ಕ್ರಮ ಸಂಖ್ಯೆಯ 
ದಿ:16.5.2008ರ ಸರ್ಕಾರದ ಆದೇಶದಲ್ಲಿ ಪರಿವೀಕ್ಷಣಾಧಿಕಾರಿ ದರ್ಜೆ-1 ರ ಹುದ್ದೆಯಲ್ಲಿ ನೇಮಕ ಮಾಡಲಾಗಿದ್ದು, ಹೆರಿಗೆ 
ರಜೆಯಲ್ಲಿದ್ದ ಕಾರಣ ಸದರಿಯವರನ್ನು ಸ್ಥಳ ನಿಯುಕ್ತಿಗೊಳಿಸಲಾಗಿರುವುದಿಲ್ಲ. ಆದಕಾರಣ ಸದರಿಯವರನ್ನು ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಸಿದ್ದಾಪುರ, ಐ.ಸಿ.ಡಿ.ಎಸ್‌ 
ಯೋಜನೆ ಉತ್ತರ ಕನ್ನಡ ಜಿಲ್ಲೆ, ಇಲ್ಲಿಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1375 ಎಂ.ಎಸ್‌. ಮಂಜುನಾಥ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 107 ಇಪಿಎಸ್‌ 2008, ಬೆಂಗಳೂರು, ದಿನಾಂಕ: 24ನೇ ಅಕ್ಟೋಬರ್‌ 2008 
ರಾಜ್ಯ ಅಬಕಾರಿ ಸೇವೆಗೆ ಸೇರಿದ ಈ ಕೆಳಕಂಡ ಅಬಕಾರಿ ಉಪ ಅಧೀಕ್ಷಕರುಗಳಿಗೆ ವೇತನ ಶ್ರೇಣಿ ರೂ. 14050- 
350-14400-400-16800-450-19500-525-22650-600-25050ರ ಅಬಕಾರಿ ಅಧೀಕ್ಷಕರ ವೃಂದಕ್ಕೆ ಸ್ಥಾನಪನ್ನ 
ಮುಂಬಡ್ತಿಗೊಳಿಸಿ ಅವರ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


























ಕ್ರ.ಸಂ ಅಬಕಾರಿ ಉಪ ಅಧೀಕ್ಷಕರ ಹೆಸರು ಮತ್ತು ಅಬಕಾರಿ ಅಧೀಕ್ಷಕರಾಗಿ ಮುಂಬಡ್ತಿ ನೀಡಿ ನೇಮಿಸಿರುವ ಸ್ಥಳ 
ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀಯುತರು 
1 ಪಿ. ರಮೇಶ್‌, ಅಬಕಾರಿ ಜಂಟಿ ಆಯುಕ್ತರ ಕಚೇರಿ, ಮೈಸೂರು ವಿಭಾಗ, 
ಅಬಕಾರಿ ಉಪ ಅಧೀಕ್ಷಕರು, ಮೈಸೂರು 
ಅಬಕಾರಿ ಉಪ ಆಯುಕ್ತರ ಕಚೇರಿ, ಮೈಸೂರು 
2 ಹೆಚ್‌.ಬಿ. ಬಾಲಗಂಗಾಧರ, ಅಬಕಾರಿ ಜಂಟಿ ಆಯುಕ್ತರ ಕಚೇರಿ, ರಾಜ್ಯ ವಿಚಕ್ಷಣ ದಳ, 
ಅಬಕಾರಿ ಉಪ ಅಧೀಕ್ಷಕರು, ಬೆಂಗಳೂರು 
ಚಿಕ್ಕಬಳ್ಳಾಪುರ ಉಪ ವಿಭಾಗ, ಚಿಕ್ಕಬಳ್ಳಾಪುರ 
3 ಎನ್‌. ಚಂದ್ರಶೇಖರ್‌, ಅಬಕಾರಿ ಉಪ ವಿಜಯನಗರ ಇ.ಐ.ಬಿ. ಬೆಂಗಳೂರು. 
ಅಧೀಕ್ಷಕರು, ಅಬಕಾರಿ ಉಪ ಆಯುಕ್ತರ ಕಚೇರಿ, 
ಚಾಮರಾಜನಗರ 





ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೦೮ 


ಭಾಗ - ೨ 








ಅಬಕಾರಿ ಉಪ ಅಧೀಕ್ಷಕರ ಹೆಸರು ಮತ್ತು 
ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀಯುತರು 


ಅಬಕಾರಿ ಅಧೀಕ್ಷಕರಾಗಿ ಮುಂಬಡ್ತಿ ನೀಡಿ ನೇಮಿಸಿರುವ ಸ್ಥಳ 





4 ಶ್ಯಾಮ್‌ ಸಾವಳಗಿ, 
ಅಬಕಾರಿ ಉಪ ಅಧೀಕ್ಷಕರು, 
ಬೀದರ್‌ ಉಪ ವಿಭಾಗ, ಬೀದರ್‌ 


ಅಬಕಾರಿ ಜಂಟಿ ಆಯುಕ್ತರ ಕಚೇರಿ, 
ಹೊಸಪೇಟೆ ವಿಭಾಗ, ಹೊಸಪೇಟೆ. 





5 ಪುಟ್ಟಣ್ಣ, 
ಅಬಕಾರಿ ಉಪ ಅಧೀಕ್ಷಕರು, 
ಮಂಡ್ಯ ಉಪ ವಿಭಾಗ, ಮಂಡ್ಯ 


ಮೆ:ಮೈಸೂರು ಬ್ರಿವರೀಸ್‌ ಲಿ., 
(ಎ ಯೂನಿಟ್‌ ಆಫ್‌ ಸ್ಕಾಲ್‌ ಬ್ರಿವರೀಸ್‌) ಜಾಲಹಳ್ಳಿ, 
ಬೆಂಗಳೂರು 





6 ಎಸ್‌. ನಾಗರಾಜಯ್ಯ, 
ಅಬಕಾರಿ ಉಪ ಅಧೀಕ್ಷಕರು, 
ಅಬಕಾರಿ ಆಯುಕ್ತರ ಕಚೇರಿ, ಬೆ೦ಗಳೂರು 











ಇಂದಿರಾನಗರ ಇ.ಐ.ಬಿ. (ವಿಚಕ್ಷಣ ದಳ) ಬೆ೦ಗಳೂರು ಇಲ್ಲಿ 
ಖಾಲಿ ಇರುವ ಜಾಗಕ್ಕೆ. 








ಮೇಲ್ಕಂಡ ಮುಂಬಡ್ತಿ ಆದೇಶವು ಮಾನ್ಯ ಕರ್ನಾಟಕ 
ಸಂಖ್ಯೆ:3237/2008 0೦/೫ ಅರ್ಜಿ ಸಂಖ್ಯೆಗಳು 3238 ರಿಂದ 
ಇನ್ನಾವುದೇ ನ್ಯಾಯಾಲಯ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ 
ನಿಬಂಧನೆ/ಷರತ್ತಿಗೆ ಒಳಪಟ್ಟಿರುತ್ತದೆ. 


ಆಡಳಿತ ನ್ಯಾಯ ಮಂಡಳಿಯಲ್ಲಿ ದಾಖಲಾಗಿರುವ ಅರ್ಜಿ 
3249/2008 ರಲ್ಲಿ, ಹಾಗೂ ಈ ಮುಂಬಡ್ತಿಗೆ ಸಂಬಂಧಿಸಿದ 
ಮಾನ್ಯ ಕೆ.ಎ.ಟಿ.ಯು ನೀಡುವ ಅಂತಿಮ ತೀರ್ಪಿನ ಆದೇಶದ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 1376 


ಬಿ.ಎನ್‌. ಜಗದೀಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಅಬಕಾರಿ) 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 171 ಪಿಪಿಇ 2008, ಬೆಂಗಳೂರು, ದಿನಾಂಕ: 7ನೇ ನವೆಂಬರ್‌ 2008 
ಸರ್ಕಾರದ ಅಧಿಸೂಚನೆ ನಂ. ಒಇ 883 ಪಿಪಿಐ 2005, ದಿನಾಂಕ:23.7.2007 ಅನ್ನು ಹಿಂದಕ್ಕೆ ಪಡೆಯಲಾಗಿದೆ. 
ಶ್ರೀ ಕೆ. ಕೃಷ್ಣಮೂರ್ತಿ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿ.ಜೆ. (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ತೀರ್ಥಹಳ್ಳಿ ಇವರು ದಿನಾಂಕ:6.5.2003 ರಿಂದ 8.9.2003ರ ವರೆಗೆ (ಎರಡೂ ದಿವಸ ಸೇರಿ) ಕಾನೂನು ಇಲಾಖೆಯಲ್ಲಿ ಸ್ಥಳ 
ನಿಯುಕ್ತಿಗಾಗಿ ಕಾಯ್ದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 8(15)(ಎಫ್‌)ರ ಅನ್ವಯ 
ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಿ ಸರ್ಕಾರವು ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 1377 


ಕೆ.ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ 


(ಕಾ ಮತ್ತು ಸು ಹಾಗೂ ಕಾಪಿಪೋಸಾ ಮತ್ತು ಅಭಿಯೋಗಗಳು) 
HIGH COURT OF KARNATAKA 
NOTIFICATION 
No. GOB (1) 3/2008, Bangalore, Dated:7" November 2008 
The Presiding Officer of the Court of Civil Judge (Jr. Dn) and JMFC., Gangavathi, is concurrently 
appointed as the Presiding Officer of the Court of Civil Judge (Jr.Dn) and JMFC., Koppal (Vacant Court), 


with immediate effect and until further orders. 


P.R. 1379 


By order of the High Court 
R.B. BUDIHAL 


Registrar General 


